ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಶುಶ್ರವಾರ, ದಿನಾಂ೦ಕ:29 ನೇ ಜನವರಿ, 2021 
ಶಾಲಾ ಪೂರ್ವ ಮಕ್ಕಳ ಉೂಟಿದ ಯೋಜನೆಯ ಕುರಿತು 
ಶ್ರೀ ಎನ್‌. ರವಿಕುಮಾರ್‌(ವಿಧಾನ ಸಭೆಯಿಂದ ಚುನಾಯಿತರಾದವರು)- 


48 (36) ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಬಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ 
ಸಬಲೀಕರಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಶಾಲಾ ಪೂರ್ವ ಮಕ್ಕಳ ಊಟಿದ ಯೋಜನೆಗೆ ಸರ್ಕಾರದಿಂದ ಬಿಡುಗಡೆಯಾದ ಮೊತವೆಷ್ಟು; 
ರಾಜ್ಯಾದ್ಯಂತ ಈ ಯೋಜನೆಯ ಫಲಾನುಭವಿಗಳ ಸಂಖ್ಯೆ ಎಷ್ಟು; (ಜಿಲ್ಲಾವಾರು ವಿವರ ನೀಡುವುದು) 


(ಆ) ಶಾಲಾ ಪೂರ್ವ ಮಕ್ಕಳ ಲಊೂಟಿದ ಯೋಜನೆಯ ಅನ್ನಯ ಮಕ್ಕಳಿಗೆ ಯಾವ ರೀತಿಯ ಆಹಾರ 
ವಿತರಿಸಲಾಗುತದೆ; 


(ಇ) ರಾಜ್ಯದ ಮಕ್ಕಳ ಅಪೌಷ್ನಿಕತೆಯ ಪ್ರಮಾಣ ಕಡಿಮೆ ಮಾಡಲು ಕೈಗೊಂಡ ಕ್ರಮಗಳೇನು? 


